ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 714 
ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಲೇಸ್ಪಾಮಿ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ, 
“ ವಿಕಲಚೇತನರ ಮತ್ತು ಹರಿಯ' “ನಾಗರಿಕರ. ಸಬಲೀಕರಣ 
. ಇಲಾಖೆ. 
ಉತ್ತರಿಸಬೇಕಾದ ದಿನಾಂಕ 5-3-2021 
ಕ್ರ 
ಸಂ ಪ್ರಶ್ನೆ ಉತ್ತರ 
ಅ. | ರಾಜ್ಯದಲ್ಲಿ ಕ್ರ ಸರ್ನರದ ಸಮಗ್ರ ಶಿಶು ಅಭಿವೈದ್ಧಿ `` ಯೋಜನಯಡ ಈರಗನವಾಡ] 
ಯೋಜನೆಯಂತೆ 0-14 ವಯೋಮಿತಿ ಕೇಂದೆಗಳಲ್ಲಿ 6 ತಿಂಗಳಿಂದ 3 ವಷ ರ್ಷದ ಮಕ್ಕಳಿಗೆ ರೂ. 800 ರ 
ಯಲ್ಲಿರುವ ಮಕ್ಕಳಿಗೆ ಅಪೌಷ್ಠಿಕತೆ | ಘಟಕ ವೆಚ್ಚದಲ್ಲಿ  'ಹುಷ್ಪಿ ನ್ಯೂಟಿಮಿಕ್ಸ' ಪೂರಕ ಪೌ್ಠಿಕ 


ಸುರಕ್ಷಾ ಯೋಜನೆ "ಅಡಿಯಲ್ಲಿ ಪೌಷ್ಠಿಕ 
ಆಹಾರವನ್ನು ಒದಗಿಸುವ ಕಾರ್ಯಕ್ರಮ 
ಜಾರಿಯಲ್ಲಿದೆಯೇ: (ವಿವರ ನೀಡುವುದು). 


ಆಹಾರವನ್ನು ಮನೆಗೆ ವಿತರಿಸಲಾಗುತ್ತಿದೆ. 
3 ರಿಂದ'6 ವರ್ಷದ ಮಕ್ಕಳಿಗೆ ಸ್ಥಳೀಯ ಮೆನುವಿಗೆ 
ಅನುಗುಣವಾಗಿ ಜಿಲ್ಲಾ ಸಮಿತಿಯ ಅನುಮೋದನೆಯಂತೆ 


ರೂ800 ರ ಘಟಕ ವೆಚ್ಚದಲ್ಲಿ ಪೂರಕ ಪೌಷ್ಠಿಕ ಆಹಾರವನ್ನು 
ಒದಗಿಸಲಾಗುತ್ತಿದೆ. 


ಕ್ಷೀರಭಾಗ್ಯ ಯೋಜನೆಯಡಿ ಅಂಗನವಾಡಿ ಕೇಂದ್ರದ 
ಮಕ್ಕಳಿಗೆ ವಾರದಲ್ಲಿ 5 ದಿನ ಕೆನೆಭರಿತ “ಹಾಲನ್ನು ನೀಡಲಾಗುತ್ತಿದೆ. - 


ಸೃಷ್ಟಿ ಯೋಜನೆಯಡಿ 3 ರಿಂದ 6 ವರ್ಷದ ಮಕ್ಕಳಿಗೆ 
ವಾರದಲ್ಲಿ 2 ದಿನ ಕೋಳಿ ಮೊಟ್ಟೆಯನ್ನು ವಿತರಿಸಲಾಗುತ್ತಿದೆ. 


ಕೇಂದ್ರ “ಪುರಸ್ಕೃತ: ಯೋಜನೆಯಾದ ' ಪ್ರಾಯಪೂರ್ವ 
ಬಾಲಕಿಯರ ಯೋಜನೆಯಡಿ ಶಾಲೆಯಿಂದ ಹೊರಗುಳಿದ 1 
ರಿಂದ 14 ವರ್ಷದ ಪ್ರಾಯಪೂರ್ವ ಬಾಲಕಿಯರಿಗೆ.” ರೂ 9.50 
ರ ಘಟಕ ವೆಚ್ಚದಲ್ಲಿ ಅಕ್ಕಿ ಗೋಧಿ, ಹೆಸರುಕಾಳು, ಬೆಲ್ಲವನ್ನು 
ಮನೆಗೆ ಕೊಂಡೊಯ್ಯುವ ಆಹಾರವಾಗಿ ಒದಗಿಸಲಾಗುತ್ತಿದೆ. 


ಆ.18 ಯೋಜನೆ ಅಡಿಯಲ್ಲಿ ಹೆಣ್ಣು ಪ್ರಾಯೆಪೊರ್ವ `` `ದಾಲಕಿಯರ ಯೋಜನೆಯಡಿ 
ಮಗುವಿಗೆ ಪೆ ಪೌಷ್ಠಿಕ ಅಹಾರವನ್ನು ನೀಡಲು ಶಾಲೆಯಿಂದ ಹೊರಗುಳಿದ 1! ರಿಂದ 14 ವರ್ಷದ ಪ್ರಾಯಪೂರ್ವ 
ವಿಶೇಷ. ಕಾರ್ಯಕ್ರಮವನ್ನು ಬಾಲಕಿಯರಿಗೆ ರೂ.೨.50 ರ ಘಟಕ ವೆಚ್ಚದಲ್ಲಿ ಅಗತ್ಯ ಪೌಷ್ಟಿಕ 
ರೂಪಿಸಲಾಗಿದೆಯೇಂ " ಆಹಾರವನ್ನು ಮನೆಗೆ ನೀಡುವ ಕೇಂದ್ರ ಪುರಸ್ಕೃತ 


(ವಿವರ ನೀಡುವುದು). 


ಯೋಜನೆಯನ್ನು ರೂಪಿಸಲಾಗಿದೆ. 


pe . 
ಸಂಖ್ಯೆ: 


ಮಮಣ 69 ಐಸಿಡಿ 2021 


[4 , 
(ಶಶಿಕಲಾ ಔಣ್ಣಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


